ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [422 


ಸದಸ್ಯರ ಹೆಸರು 


| ಶ್ರೀ ಕೆ. ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶಿತರು) 


ಉತ್ತರಿಸಬೇಕಾದ ದಿನಾಂಕ 


[ಉತ್ತರಿಸುವ ಸಚಿವರು 


Hl 509.2021 


ಕಂದಾಯ ಸಚಿವರು 


ಪ್ರ. 
ಸಂ. 


ಪ್ರಶ್ನೆ ವಿವರ 


ಅ) 


ರಾಜ್ಯ ಸರ್ಕಾರ 
ಯುಎವಿ ಆಧಾರಿತ ಭೂಮಾಪನ 
ಕಾರ್ಯವನ್ನು ಸರ್ವೆ ಆಫ್‌ 
ಇಂಡಿಯಾದವರ 

ಸಹಯೋಗದೊಂದಿಗೆ ರಾಜ್ಯದ 
ವಿವಿಧ ಜಿಲ್ಲೆಗಳಲ್ಲಿ ಕೈಗೊಳ್ಳಲು 
ಒಡಂಬಡಿಕೆ ಪತ್ರ 
(Memorandum of 
Understanding) 

ಮಾಡಿಕೊಂಡಿರುವುದು ನಿಜವೇ; 


4 
ಡ್ರೋನ್‌- 


ಹೌದು 


ಆ) 


ಹಾಗಿದ್ದಲ್ಲಿ, ಈ ಯೋಜನೆಗೆ 
ಒಳಪಡುವ ಜಿಲ್ಲೆಗಳು ಯಾವುವು 
ಮತ್ತು ಒಡಂಬಡಿಕೆ 
ಪತ್ರದಲ್ಲಿರುವ ಮತ್ತು 
ಪಾಲಿಸಬೇಕಾದ ಒಪ್ಪಂದ ಮತ್ತು 
ಷರತ್ತುಗಳು ಯಾವುವು; 
(ಸಂಪೂರ್ಣ - ಮಾಹಿತಿಯನ್ನು 
ಒಡಂಬಡಿಕೆ ಪತ್ರದೊಂದಿಗೆ 
ನೀಡುವುದು) 


ರಾಜ್ಯದ 5 ಜಿಲ್ಲೆಗಳಾದ ರಾಮನಗರ, ತುಮಕೂರು, ಹಾಸನ, 
ಬೆಳಗಾವಿ ಮತ್ತು ಉತ್ತರಕನ್ನಡ ಜಿಲ್ಲೆಗಳು ಮತ್ತು ಬೆಂಗಳೂರು 
ನಗರದಲ್ಲಿ ಡ್ರೋನ್‌ ಆಧಾರಿತ ಭೂಮಾಪನ ಕಾರ್ಯವನ್ನು 
ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ ಸಹಯೋಗದಲ್ಲಿ 
ಕೈಗೊಳ್ಳಲಾಗುತ್ತಿದೆ. ಈ ಕುರಿತು ಕರ್ನಾಟಿಕ ಸರ್ಕಾರ ಮತ್ತು 
ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯೊಂದಿಗೆ ಮಾಡಿಕೊಳ್ಳಲಾದ 
ಒಡಂಬಡಿಕಾ ಪತ್ರದ ಪ್ರತಿಯನ್ನು ಅನುಬಂಧದಲ್ಲಿರಿಸಿದೆ. 


ವ 


ಈ ಯೋಜನೆಯ ಅನುಷ್ಠಾನ 
ಯಾಷ ಹಂತದಲ್ಲಿದೆ. ಈ 
ಯೋಜನೆಯ ಅಂದಾಜು 
ಮೊತ್ತವೆಷ್ಟು; ಈ ವೆಚ್ಚವನ್ನು 
ಯಾವ ಸಂಪನೂಲದಿಂದ 
ಭರಿಸಲಾಗುತ್ತದೆ. ಇದುವರೆಗೂ 
ಭರಿಸಲಾಗಿರುವ ವೆಚ್ಚ ಎಷ್ಟು? 
(ವಿವರವನ್ನು ನೀಡುವುದು) 


ರಾಜ್ಯದಲ್ಲಿ ಡ್ರೋನ್‌-ಯುಎವಿ ಆಧಾರಿತ ಮರು ಭೂಮಾಪನ 
ಕಾರ್ಯದ ಭಾಗವಾಗಿ ಈಗಾಗಲೆ ಭಾರತೀಯ ಸರ್ಮೇಕ್ಷಣಾ ಸಂಸ್ಥೆ 
ವತಿಯಿಂದ ರಾಜ್ಯದ್ಯಂತ 49 ಕೇಂದ್ರಗಳಲ್ಲಿ . Continuosly 
Operating Referencing Statin (COR) ಗಳನ್ನು 
ಸ್ಮಾಪಿಸಲಾಗಿರುತ್ತದೆ ಹಾಗೂ ತುಮಕೂರು, ರಾಮನಗರ ಮತ್ತು 
ಬೆಂಗಳೂರು ನಗರದಲ್ಲಿ ಡ್ರೋನ್‌ ೯!/ಗ್ರ ಕಾರ್ಯವನ್ನು 
ಪ್ರಾರಂಭಿಸಲಾಗಿರುತ್ತದೆ. 


ಈ ಯೋಜನೆಯ ಅನುಷ್ಠಾನಕ್ಕೆ ಅಂದಾಜು 7600 ಕೋಟಿ 
ವೆಚ್ಚವಾಗಲಿದ್ದು, ಇದನ್ನು ರಃಟ್ಣ್ಬ್ಜ್ಛP ಯೋಜನೆಯಡಿ ಕೇಂದ್ರ 
ಸರ್ಕಾರದಿಂದ ಮಂಜೂರಾದ ಅನುದಾನದಿಂದ ಹಾಗೂ 
ಭೂಮಾಪನ ಇಲಾಖೆಯ ಮೋಜಣಿ ಬಳಕೆದಾರರ ನಿಧಿಯಿಂದ 


..ಭರಿಸಲಾಗುತ್ತಿದೆ.__ ಇದುವರೆಗೆ ಭಾರತೀಯ ಸಮವೇ£ಕ್ಷಹಾ.ಸಂಸ್ಕೆಗೆ. 
1ರೂ 2200 ಕೋಟಿ ಮೊತ್ತವನ್ನು ಭೂಮಾಪನ ಇಲಾಖೆಯಿಂದ 


ಪಾಪತಿಸಲಾಗಿರುತ್ತದೆ. 


ಈ ಯೋಜನೆ ಅಡಿ ಬೆಂಗಳೂರು 
ನಗರ ವ್ಯಾಪ್ತಿಯಲ್ಲಿ ' ನಗರ 
ಆಸ್ತಿಗಳ ಸರ್ನೆಯು 
ಒಳಪಟ್ಟಿದೆಯೇ ಹಾಗಿದಲ್ಲಿ, 
ರಾಜ್ಯ ಸರ್ಕಾರದ ಇ-ಆಡಳಿತ (€- 
governance) ಇಲಾಖೆಯು. 
ಡೈರೆಕ್ಟರ್‌ ಜನರಲ್‌ ನಾಗರೀಕ 
ವಿಮಾನಯಾನ ಇಲಾಖೆ ಇವರ. 
ಅನುಮತಿ ಮೇರೆಗೆ ಭೂಮಾಪನ 


ಸ 


ಪ್ರಾಯೋಗಿಕವಾಗಿ ಬೆಂಗಳೂರು ನಗರಪ್ರದೇಶದ ಆಸ್ತಿಗಳ ಡ್ರೋನ್‌ |. 


ಆಧಾರಿತ ಅಳತೆ ಕಾರ್ಯದ ಅನುಷ್ಮಾನಕ್ಕಾಗಿ ಸರ್ಕಾರದ ಆದೇಶ 
ಸಂಖ್ಯೆ ಕಂಇ 67 ಎಂ ಆರ್‌ ಆರ್‌ 2021 -ದಿನಾಂಕ: 29-03- 
2021ರನ್ನಯ ಅಪರ ಮುಖ್ಯಕಾರ್ಯದರ್ಶಿಗಳು ಇ-ಆಡಳಿತ 
ಇವರ ಅಧ್ಯಕ್ಷತೆಯಲ್ಲಿ "ಅನುಷ್ಠಾನ ಸಮಿತಿ” ಯನ್ನು ನೇಮಕ 
ಮಾಡಲಾಗಿರುತ್ತದೆ. ಸದರಿ ಅನುಷ್ಠಾನ ಸಮಿತಿಯ 
ಮಾರ್ಗದರ್ಶನದಡಿಯಲ್ಲಿ ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ 
ಸಹಯೋಗದೊಂದಿಗೆ 3 


ಮತ್ತು ಭೂದಾಖಲೆಗಳ | ಪ್ರಗತಿಯಲ್ಲಿರುತ್ತದೆ. 
ಇಲಾಖೆಯ ಮುಖಾಂತರ ನಗರ 
ಆಸ್ತಿಗಳ ಸರ್ದೆಯನ್ನು ಡ್ರೋನ್‌- 
ಯುಎವವಿ ಆಧಾರಿತ 
ಕೈಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; _} 
ಈ ಉಭಯ ಇಲಾಖೆಗಳು ಒಂದೇ | ಅನುಷ್ಠಾನ ಸಮಿತಿಯ ಮಾರ್ಗದರ್ಶನದಂತೆ ಭೂಮಾಪನ 
ಕಾರ್ಯವನ್ನು ಕೈಗೊಂಡು | ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಿಂದ ಈ 
ಸರ್ಕಾರದ ಸಂಪನ್ಮೂಲಗಳನ್ನು |! ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದ್ದ, ಉಭಯ ಇಲಾಖೆಗಳು 
ವ್ಯಯ ಮಾಡುತ್ತಿರುವುದು | ಪ್ರತ್ಯೇಕವಾಗಿ ಒಂದೇ ಕಾರ್ಯವನ್ನು _ ಕೈಗೊಂಡು ಸರ್ಕಾರದ 
ಸರ್ಕಾರದ. ಗಮನಕ್ಕೆ | ಸಂಪನ್ಮೂಲಗಳನ್ನು ವ್ಯಯ ಮಾಡಲಾಗುತ್ತಿದೆ ಎನುವ ಪುಶ್ನೆ 
! ಬಂದಿಲ್ಲವೇ `'ಬಂದಿದ್ಮಲ್ಲಿ | ಉದ್ಯವಿಸುವುದಿಲ್ಲ. 
. | ಅದನ್ನು ಸರಿಪಡಿಸಲು ಸರ್ಕಾರ 
| ಕೈಗೊಂಡ ಕ್ರಮಗಳೇನು? (ವಿವರ | 
ನೀಡುವುದು) 


ವಾರ್ಡುಗಳಲ್ಲಿ ಈ ಕಾರ್ಯವು 


ಸಂಖ್ಯೆ: ಕೆ೦ಇ 125 ಎಸ್‌ಎಸ್‌ಸಿ 2021 


Ws 


ಕಂದಾಯ ಕೋ 


